ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕ್ಕೆ ರಹಿತ ಪ್ರಶ್ನೆ 
ದಿನಾ೦ಕ: 31-03-2021 ಪ್ರಶ್ನೆ ಸಂಖ್ಯೆ: 3058 (2542) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ: ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟೋಲ್‌ ಪ್ಲಾಜಾಗಳ ಅವಧಿ ಬಗ್ಗೆ 


(ಅ) ರಾಜ್ಯದಲ್ಲಿರುವ ಟೋಲ್‌ ಪ್ಲಾಜಾಗಳು ಎಷ್ಟು ; ಅವು ಯಾವುವು; (ರಾಜ್ಯ ಹಾಗೂ 
ರಾಷ್ಟ್ರೀಯ ಹೆದ್ಮಾರಿಗಳ ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಈ ಕಂಪನಿಗಳು ಎಷ್ಟು ಕಿಲೋ ಮೀಟರ್‌ವರೆಗೆ ರಸ್ತೆ ನಿರ್ಮಿಸಿದ ಹಾಗೂ ಅವುಗಳ ಖರ್ಚು 
ಮಾಡಿದ (ರಸ್ತೆ ನಿರ್ಮಿಸಲು) ಮೊತ್ತವೆಷ್ಟು; (ಈ ಕಂಪನಿಗಳ ಮುಕ್ತಾಯವಾಗುವ ವರ್ಷ 
ಹಾಗೂ ಕಾರ್ಯಾರಂಭದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವುದು) 


(ಇ) ಈ ಕಂಪನಿಗಳು ಪ್ರತಿ ತಿಂಗಳು ಸಂಗ್ರಹಿಸುತ್ತಿರುವ ಒಟ್ಟು ಟೋಲ್‌ ಶುಲ್ಕದ ಮೊತ್ತವೆಷ್ಟು 
ಹಾಗೂ ಸರ್ಕಾರಕ್ಕೆ ಪ್ರತಿ ತಿಂಗಳು ಸಂಗ್ರಹವಾಗುತ್ತಿರುವ ಆದಾಯ ತೆರಿಗೆ ಎಷ್ಟು; 


(ಈ) ಯಾವ ಯಾವ ಗಣ್ಯವ್ಯಕಿಗಳಿಗೆ ಹಾಗೂ ಯಾವ ಯಾವ ವಾಹನಗಳಿಗೆ ಟೋಲ್‌ 
ಪ್ಲಾಜಾಗಳಲ್ಲಿ ಟೋಲ್‌ ಶುಲ್ಮದಿ೦ದ ವಿನಾಯಿತಿ ನೀಡಲಾಗಿದೆ? (ಪೂರ್ಣ ಮಾಹಿತಿ 
ನೀಡುವುದು) 


